ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 

ದಿನಾ೦ಕ: 19-03-2021 ಪುಶ್ನೆ ಸಂಖ್ಯೆ: 230 (1789) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ.ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 

ಉತರಿಸುವ ಸಚಿವರು: ತೋಟಿಗಾರಿಕ ಮತ್ತು ರೇಷ್ಮೆ ಸಚಿವರು 

ವಿಷಯ: ರಾಜ್ಯದಲ್ಲಿ ಮಾವು ಬೆಳೆಯುವ ವಿಸೀರ್ಣದ ಬಗ್ಗೆ 

(ಅ) ರಾಜ್ಯದಲ್ಲಿ ಮಾವು ಬೆಳೆಯುತ್ತಿರುವ ವಿಸ್ಲೀರ್ಣ ಎಷ್ಟು; ಹಾಗೂ ಪ್ರತಿ ವರ್ಷ ಎಷ್ಟು 


ಪ್ರಮಾಣದಲ್ಲಿ ಮಾವು ಉತ್ಪಾದನೆ ಆಗುತ್ತಿದೆ; (ಕಳೆದ ಐದು ವರ್ಷಗಳ 
ಜಿಲ್ಲಾವಾರು/ತಾಲ್ಲೂಕುವಾರು ವಿವರಗಳನ್ನು ನೀಡುವುದು) 


(ಆ) ರಾಜ್ಯದಲ್ಲಿ ಮಾವು ಅಭಿವೃದ್ಧಿ ಹಾಗೂ ಸಂಸ್ಕರಣ ಮಂಡಳಿ ಅಸಿತ್ವೃದಲ್ಲಿದೆಯೇ; 


(ಇ) ಯಾವಾಗಿನಿಂದ ಪ್ರಾರಂಭ ಆಗಿದೆ; ಇದುವರೆವಿಗೂ ಈ ಸಂಸ್ಥೆಗೆ ನೀಡಿರುವ ಅನುದಾನ 
ಎಷ್ಟು; (ವಿವರಗಳನ್ನು ನೀಡುವುದು) 


(ಈ) ಮೇಲ್ಕಂಡ ಸಂಸ್ಥೆಯಿಂದ ಇದುವರೆವಿಗೂ ಮಾವು ಬೆಳೆಗಾರರಿಗೆ ಆಗಿರುವ ಪ್ರಯೋಜನ 
ಏನು ಯಾವುದಾದರೂ ಗಮನಾರ್ಹ ಸಾಧನೆ ಆಗಿದ್ದಲ್ಲಿ ಅದರ ಮಾಹಿತಿ ನೀಡುವುದು? 


